ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 603 
ಸದಸ್ಯರ ಹೆಸರು ಡಾ:'ಚಿಂದ್ರಶೇಖರ್‌.ಬಿ.ಪಾಟೀಲ್‌ 


(ಪದವೀಧರರ ಕೇತು) 
ಉತ್ತರಿಸಬೇಕಾದ ದಿನಾಂಕ : 21-02-2022 
ಮ ಮಾನ್ಯ ಇಂಧನ ಹಾಗೂ ಕನ್ನಡ 
ಉತ್ತರಿಸುವ ಸಜಿವರು ಮತ್ತು ಸಂಸ್ಕೃತಿ ಸಚಿವರು 


kkk 


ಅ) ಕಲ್ಯಾಣ ಕರ್ನಾಟಿಕ ಭಾಗದ 
ಪೊಲೀಸ್‌ ವಸತಿ ಗೃಹಗಳಿಂದ 
ವಿದ್ಯತ್‌ ಬಿಲ್‌ ಬಾಕಿ 
ಇರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಾಕಿ ವಸೂಲಾತಿಗೆ. ಸರ್ಕಾರ 
"| ಕೈಗೊಂಡ ಕ್ರಮವೇನು; ಮತ್ತು 
ಎಷ್ಟು ವಿದ್ಯುತ್‌ ಬಿಲ್‌ ಬಾಕಿ 
ಇದೆ? (ವಿವರ ನೀಡುವುದು) 


ಕಲ್ಯಾಣ ಕರ್ನಾಟಿಕ ಭಾಗದ; 
ಪೊಲೀಸ್‌ ವಸತಿ ಗೃಹಗಳಿಂದ ವಿದ್ಯುತ್‌ 
ಬಿಲ್‌ ಬಾಕಿ ಇರುವುದು ಗುಲ್ಕರ್ಗಾ 
ವಿದ್ಯತ್‌ ಸರಬರಾಜು ಕಂಪನಿ ಗಮನಕ್ಕೆ 
ಬಂದಿದ್ದು, ವಿದ್ಯತ್‌ ಬಿಲ್‌ ಬಾಕಿ ಇರುವ 
ಸ್ಥಾವರಗಳ ವಿದ್ಯತ್‌ ಸಂಪರ್ಕ 
ಕಡಿತಗೊಳಿಸಲಾಗಿದೆ. ಸಂಬಂಧಪಟ್ಟ 
ಇಲಾಖೆಗೆ ಬಾಕಿ ಇರುವ ವಿದ್ಯುತ್‌ ಬಿಲ್‌ 
ಪಾವತಿಸಲು ಸೂಚಿಸಲಾಗಿರುತ್ತದೆ. 


ಜನವರಿ 2022ರ ಅಂತ್ಯಕ್ಕೆ ಒಟ್ಟು 
ರೂ.೭ಕ8ಿ2,00,831.00 ವಿದ್ಯುತ್‌ ಬಿಲ್‌ ಬಾಕಿ 
ಇದ್ದು, ವಿವರಗಳನ್ನು ಅನುಬಂಧದಲ್ಲಿ 


ಒದಗಿಸಲಾಗಿದೆ. 
ವಿ och 


ಇಂಧನ ಹಾಗೂ ಕನ್ನಡ ಮತ್ತು 
ಸಂಸ್ಕೃತಿ ಸಚಿವರು 


ಸಂಖ್ಯೆ: ಎನರ್ಜಿ 22 ಇಬಿಎಸ್‌ 2022 


ಅಮಬಂಧ 


ಸಲ್ಯಾಣ ಕರ್ವಾಟಕ ಭಾಗದ ಪೊಲೀಸ್‌ ವಸತಿ ಗೃಹಗಳಿಂದ ಬಾಕ ಇರುವ 


ವಿದ್ಯುತ್‌ ಬಿಲ್‌ ವಿವರಗಳು:- 


ಜಿಲ್ಲೆಯ 


ಜನವರಿ 2022ರ ಅಂತ್ಯಕೆ, ಬಾಕಿ 


ತ್ರ.ಸಂ| ನರು ವಿಭಾಗ "| ಇರುವ ವಿದ್ಯುತ್‌ ಬಿಲ್‌ ಮೊತ್ತ 
[oe 1,೬ (ರೂ.ಗಳಲ್ಲಿ) | 

1 N ಕಲಬುರಗಿ ನಗರ ವಿಭಾಗ | ::* 3625229 ¥ 
2 ತಲಬುರಗಿ “ಕಲಬುರಗಿ ವಿಭಾಗ-1 ಸ ,. 4001189 l 
3 ' ಕಲಬುರಗಿ ವಿಬಾಗ-2. } 1662649 ‘| 
4 ಸೇಡಂ ನ 1374109 

5 | ಯಾದಗಿರಿ ಯಾದಗಿರಿ ' NY 3488845 

6 ಬೀದರ್‌ ORR 3010836 

7 | ಬೀದರ್‌ ಹುಮನಾಬಾದ್‌ 2574984 

8 ಹ. ಬಳ್ಳಾರಿ ನಗರ 1487445 

9 ಬಕಾ ವಿನ " ಬಳ್ಳಾರಿ ಗ್ರಾಮೀಣ 908606 

10 Mu ಹೊಸಪೇಟಿ ನಗರ 575687 

11 y ಎಚ್‌ ಬಿ ಹಲ್ಲಿ 130050 

12. : ರಾಯಚೂರು ನಗರ 1154850 

13 ರಾಯಚೂರು। ರಾಯಚೂರು ಗ್ರಾಮೀಣ 746667 

14 - ಸಿಂಧನೂರು 634321 

15 ಕೊಪ್ಪಳ | 1832394. 

16] ಕಾಹೃಳ ಗಂಗಾವತಿ 992970 

ಒಟ್ಟು f 


28200831 


